


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ ಬೆಂಗಳೂರು, ಗುರುವಾರ, ಆಗಸ್ಟ್‌ ೩೦, ೨೦೧೨ (ಭಾದ್ರಪದ ೮, ಶಕ ವರ್ಷ ೧೯೩೪) ಸಂಚಿಕೆ ೩೫ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 
ಕರ್ನಾಟಕ ಉಚ್ಛ ನ್ಯಾಯಾಲಯದ ಅಧಿಸೂಚನೆಗಳು 


ಆರ್ಥಿಕ ಸಚಿವಾಲಯ 
ತಿದುಪಡಿ 
ಎ 

ಸಂಖ್ಯೆ: ಆಇ 168 ವಾತೆಸಿ 2012, ಬೆಂಗಳೂರು, ದಿನಾಂಕ: 02ನೇ ಆಗಸ್ಟ್‌, 2012. 
ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ ದಿನಾ೦ಕ 06-07-2012 ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 168 ವಾತೆಸಿ 
2012, ರ ಕ್ರಮ ಸಂಖ್ಯೆ (5) ರ ಅಂಕಣ (3) ರಲ್ಲಿ " ವಾಣಿಜ್ಯ ತೆರಿಗೆ ಅಧಿಕಾರಿ -69, ಜಾರಿ -19, ಬೆ೦ಗಳೂರು (ಖಾಲಿ ಸ್ಥಾನದಲ್ಲಿ) " ಎಂಬುದರ 

ಬದಲಾಗಿ " ವಾಣಿಜ್ಯ ತೆರಿಗೆ ಅಧಿಕಾರಿ (ಜಾರಿ) -39, ಬೆ೦ಗಳೂರು (ಖಾಲಿ ಸ್ಥಾನದಲ್ಲಿ) " ಎ೦ದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಚ೦ದ್ರಶೇಖರಾರಾಧ್ಯ, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1076 ಆರ್ಥಿಕ ಇಲಾಖೆ (ಸಮನ್ವಯ  ವಾತತೆ.-2). 
ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ತೋಇ 33 ರೇಉನಿ 2012(ಭಾಗ-1) ಬೆ೦ಗಳೂರು, ದಿನಾಂಕ: 04ನೇ ಆಗಸ್ಟ್‌, 2012. 

ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ಆರ್ಟಿಕಲ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಕಲ್‌ 8ಎ) ರಲ್ಲಿ ಪ್ರದತ್ತವಾದ 
ಅಧಿಕಾರದನ್ವಯ ಶ್ರೀ ಎನ್‌.ಎಂ. ಪನಾಲಿ, ಭಾಆಸೇ., ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಇವರನ್ನು ಕರ್ನಾಟಕ ರೇಷ್ಮೆ 
ಉದ್ಯಮಗಳ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರನ್ನಾಗಿ ಶ್ರೀ ಪರಮೇಶ್‌ ಪಾಂಡೆ, ಭಾಆಸೇ., ಇವರ ಸ್ಥಾನದಲ್ಲಿ ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ.ಎಸ್‌.ಚಂದ್ರಶೇಖರ್‌ 
ಹೀಠಾಧಿಕಾರಿ 
ಪಿ.ಆರ್‌. 1077 ತೋಟಗಾರಿಕೆ ಇಲಾಖೆ (ರೇಷೆ. 


(೬೭೭) 


೬೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೩೦, ೨೦೧೨ ಭಾಗ-೨ 





ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಂವ್ಯಶಾಇ 41 ಭಾನಿವಿ 2012 ಬೆ೦ಗಳೂರು, ದಿನಾಂಕ: 28ನೇ ಜುಲೈ, 2012. 


ಅಧಿಸೂಚನೆ ಸಂಖ್ಯೆ . ಸಿಆಸುಇ 52 ಸಅಸೇ 201, ದಿನಾಂಕ: 05-05-2012ರಲ್ಲಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ 
ಇಲಾಖೆಯ ವಶಕ್ಕೆ ನೀಡಲಾದ ಸರ್ಕಾರದ ಅಧೀನ ಕಾರ್ಯದರ್ಶಿ ಶ್ರೀ ಸಿ.ಆರ್‌.ರವೀಂ೦ದ್ರ ಇವರನ್ನು ಭಾಷಾಂತರ ನಿರ್ದೇಶನಾಲಯದ ಆಡಳಿತಾಧಿಕಾರಿ 
ಹುದ್ದೆಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ. ಶ್ರೀಧರ್‌, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1078 ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


10೦11೯ 55೦೧೯7೧10೧7 
[1೦71೯10471011 
10. 10 10 ೧೦5 2012, 84110%1 ೦೧೯, ೧ರ೯೯5೧: 3% 0051 2012. 
76 56೧/0996 ೦! 5/ ಗಿ10ಓ (77೩, 1೧5, 1೧79060101 ಅ070/೩| ೦! 7೦॥೦, ೮೦೧777೩೧೮೮೦! ಗಿ! 1104೩ 0/06, 0017 176 51816 ೧೦೦೦ 
೩16 ೦೦-೦0೮ ೪/17 17777501816 91100! 1೧ ೩೮೮11೦೧ 10 015 750018/ ೮1೦5 10 ೩ 06106 ೦! 1೧/66 17001076 10 176 50601೩1 1710500800೧ 
6877, ೩1೦೩೮) ೦೦೧500೬106 1೧ 176 [10111081100 110. 0 10 ೧೦೯ 2012 68106, 21-05-2012, ॥೧ 01806 01 5/1 '/.5.0:50028, 00000/ 


0೦17171551076/ 01 7೦೦೮ (1716106706), 88708076 ೦॥0/. 


ಔ)/ 0/೮/ ೩೧೮ 1೧ 176 ೧೩/76 ೦! 176 ಅ೦%6/7೦/ ೦1 (08/7818 
೧೩೦೨೧. ಸ/.( 
061 560/918// 10 60617/7760 
೧.೧. 1063 (10776 208/17760/ (2ಃ/ & ೦/೮೦/॥). 


ಒಳಾಡಳಿತ ಸಚಿವಾಲಯ 
ತಿದ್ದುಪಡಿ 
೧ಎ 
ಸಂಖ್ಯೆ: ಒಇ 14 ಪಿಪಿಆ 2012, ಬೆ೦ಗಳೂರು, ದಿನಾಂಕ: 04-07-2012. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಓಇ 14 ಪಿಪಿಇ 2012, ದಿನಾಂಕ 25-05-2012 ರಲ್ಲಿ ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿಕೊಂಡು 
ಓದಿಕೊಳ್ಳತಕ್ಕದ್ದು. 
ಟಂ) 

1... ಕ್ರಮ ಸಂಖ್ಯೆ : 76ರ 5ನೇ ಕಾಲಂನಲ್ಲಿ "ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 

ಹಾನಗಲ್‌" ಎಂಬುವರ ಬದಲಾಗಿ "ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 


ಹಾನಗಲ್‌” ಎಂದು. 

2... ಕ್ರಮ ಸಂಖ್ಯೆ : 132ರ 4ನೇ ಕಾಲಂನಲ್ಲಿ 'ಸಿಸಿ ನಂ. 958/1" ಎಂಬುದರ ಬದಲಾಗಿ ಸಿಸಿ ನಂ. 958/0" ಎ೦ದು. 

3. . ಕ್ರಮ ಸಂಖ್ಯೆ : 151 ಇದು ಪುನರಾವರ್ತನೆ ಆಗಿರುವುದರಿಂದ ಅದನ್ನು ರದ್ದುಪಡಿಸಲು. 

4. ಕ್ರಮ ಸಂಖ್ಯೆ : 162ರ 4ನೇ ಕಾಲಂನ 4ನೇ ಸಾಲಿನಲ್ಲಿ "07/0" ಎಂಬುದರ ಬದಲಾಗಿ "7/1" ಎಂದು. 

5. ಕ್ರಮ ಸಂಖ್ಯೆ : 163ರ 3ನೇ ಕಾಲಂನ 1ನೇ ಸಾಲಿನಲ್ಲಿ "39/410"” ಎಂಬುದರ ಬದಲಾಗಿ 39/0" ಎಂದು. 

6... ಕ್ರಮ ಸಂಖ್ಯೆ : 167 ರಲ್ಲಿ "ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ ಪ್ರಕರಣದ ಸಂಖ್ಯೆ ಸಿಸಿ ನಂ. 429/10, ಪ್ರತಿ 
ಪ್ರಕರಣದ ಸಂಖ್ಯೆ ಸಿಸಿ ನಂ. 430/0" ಎಂಬುದರ ಬದಲಾಗಿ "ಸಿಜೆ (ಹಿವಿ) ಜೆಎಂಎಫ್‌ಸಿ ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ 
ಪ್ರಕರಣದ ಸಂಖ್ಯೆ ಸಿಸಿ ನಂ. 429/10, ಪ್ರತಿ ಪ್ರಕರಣದ ಸಂಖ್ಯೆ ಸಿಸಿ ನಂ. 430/0" ಎಂದು. 

7... ಕ್ರಮ ಸಂಖ್ಯೆ : 215ರ ಕಾಲಂ 3ರ 4ನೇ ಕ್ರಮ ಸಾಲಿನಲ್ಲಿ "2550/1" ಎಂಬುದರ ಬದಲಾಗಿ "2550/10" ಎಂದು. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೩೦, ೨೦೧೨ ೬೭೯ 





ಉಳಿದಂತೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 14 ಪಿಪಿಇ 200, ದಿನಾಂಕ 25-05-2012 ರಲ್ಲಿ ಯಾವುದೇ ಬದಲಾವಣೆಗಳು 
ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1079 ಒಳಾಡಳಿತ ಇಲಾಖೆ. (ಪೊಲೀಸ್‌ ಸೇವೆಗಳು `ಬಿ) 


ಆರ್ಥಿಕ ಸಚಿವಾಲಯ 
ತಿದುಪಡಿ 
೧ಎ 
ಸಂಖ್ಯೆ: ಆಇ 133 ವಾತೆಸಿ 2012, ಬೆ೦ಗಳೂರು, ದಿನಾಂಕ: 04-07-2012. 


ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರನ್ನು ವರ್ಗಾವಣೆ ಮಾಡಿದ ದಿನಾ೦ಕ 27-06-2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 133 
ವಾತೆಸಿ 2012, ರ ಭಾಗ-1ರ ಕ್ರಮ ಸಂಖ್ಯೆ (1ರ ಅಂಕಣ (3) ರಲ್ಲಿ "ಸ್ಥಳೀಯ ಮೌಲ್ಯವರ್ಧಿತ ಕಛೇರಿ - 180 ಕೋಲಾರ" ಎಂಬುದರ ಬದಲಾಗಿ 
"ಜಾರಿ ಕೋಲಾರ” ಎಂದು ಹಾಗೂ ಕ್ರಮ ಸಂಖ್ಯೆ 2ರ 2ನೇ ಅಂಕಣದಲ್ಲಿ "ಸ್ಥಳೀಯ ಮೌಲ್ಯವರ್ಧಿತ ಕಛೇರಿ - 180 ಕೋಲಾರ" ಎ೦ಬುದರ ಬದಲಾಗಿ 
"ಜಾರಿ ಕೋಲಾರ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಚಂದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ, 
ಪಿ.ಆರ್‌. 1080 ಆರ್ಥಿಕ ಇಲಾಖೆ. (ವಾಣಿಜ್ಯ ತೆರಿಗೆ-2). 


ಆರ್ಥಿಕ ಸಚಿವಾಲಯ 
ತಿದುಪಡಿ 
೧ಎ 
ಸಂಖ್ಯೆ: ಆಇ 171 ವಾತೆಸಿ 2012, ಬೆ೦ಗಳೂರು, ದಿನಾಂಕ: 04-07-2012. 


ವಾಣಿಜ್ಯ ತೆರಿಗೆ ಉಪ ಆಯುಕ್ತರನ್ನು ವರ್ಗಾವಣೆ ಮಾಡಿದ ದಿನಾ೦ಕ 27-06-2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆಇ 11 
ವಾತೆಸಿ 2012, ರ ಭಾಗ-1ರ ಕ್ರಮ ಸಂಖ್ಯೆ (22ರಲ್ಲಿ 'ಶ್ರೀ ಎನ್‌.ಆರ್‌. ನಾಣಯ್ಯ, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, ಲೆಕ್ಕ ಪರಿಶೋಧನೆ-6.8, 
ಡಿವಿಓ-6 ಬೆಂಗಳೂರು" ಎಂಬುದರ ಬದಲಾಗಿ "ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, "ಲೆಕ್ಕ ಪರಿಶೋಧನೆ-1.6, ಡಿವಿಓ-1 ಬೆಂಗಳೂರು" ಎಂದು 
ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಚ೦ದ್ರಶೇಖರಾರಾಧ್ಯ, 
ಪೀಠಾಧಿಕಾರಿ. 
ಪಿ.ಆರ್‌. 1081 ಆರ್ಥಿಕ ಇಲಾಖೆ. (ವಾಣಿಜ್ಯ ತೆರಿಗೆ-2). 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 63 ಎಲ್‌ಎಜಿ 2012, ಬೆಂಗಳೂರು, ದಿನಾಂಕ: 05-07-2012. 


ಶ್ರೀ ಚಂದ್ರಕಾಂತ್‌ ಮಲ್ಲಾಬಾದಿ, ಅಪರ ಜಿಲ್ಲಾ ಸರ್ಕಾರಿ ವಕೀಲರು, ಗುಲ್ಬರ್ಗಾ ಜಿಲ್ಲೆ, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ 
(ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ದಿನಾಂಕ 21-04-2012 ರಿಂದ ಜಾರಿಗೆ 
ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗುಲ್ಬರ್ಗಾ ಜಿಲ್ಲೆಯ 
ಅಪರ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಪಿ. ನಾಗರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1, 
ಪಿ.ಆರ್‌. 1082 ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


೬೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೩೦, ೨೦೧೨ ಭಾಗ-೨ 





ಕರ್ನಾಟಕ ವಿಧಾನ ಪರಿಷತ್ತು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕವಿಪ/ಆ-1/07/ಪ್ರನೇ/ 2011, ಬೆ೦ಗಳೂರು, ದಿನಾಂಕ: 31-07-2012. 


ವಿಷಯ : ಶ್ರೀ ಹೆಚ್‌.ಎಂ. ಭಾರತೇಶ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರನ್ನು ಕರ್ನಾಟಕ 
ವಿಧಾನ ಮಂಡಲದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯ ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸುವ ಬಗ್ಗೆ. 
ಉಲ್ಲೇಖ : ಅಧಿಸೂಚನೆ ಸಂಖ್ಯೆ : ಕವಿಪ : ಆ-1 : 07 : ಪ್ರನೇ : 2011, ದಿನಾಂಕ 30-07-2011. 


ಶ್ರೀ ಹೆಚ್‌.ಎಂ. ಭಾರತೇಶ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರನ್ನು ಉಲ್ಲೇಖಿತ ಅಧಿಸೂಚನೆಯ ರೀತ್ಯಾ ವಿಧಾನ ಮಂಡಲದ 
ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಒಪ್ಪಂದದ ಆಧಾರದ ಮೇಲೆ ನೇಮಿಸಿಕೊಳ್ಳಲಾಗಿತ್ತು ಸದರಿಯವರ ಕಾರ್ಯಾವಧಿಯು ದಿನಾಂಕ : 31-07-2012ರ 
ಅಪರಾಹ್ನದಂದು ಮುಕ್ತಾಯಗೊಂಡಿರುವ ಪ್ರಯುಕ್ತ ತಕ್ಷಣದಿಂದ ಜಾರಿಗೆ ಬರುವಂತೆ ಸದರಿಯವರನ್ನು ಪ್ರಧಾನ ಕಾರ್ಯದರ್ಶಿ ಹುದ್ದೆಯ 
ಕರ್ತವ್ಯಗಳಿಂದ ವಿಮುಕ್ತಿಗೊಳಿಸಲಾಗಿದೆ ಹಾಗೂ ವಿಧಾನ ಪರಿಷತ್ತಿನ ಸಚಿವಾಲಯಕ್ಕೆ ಸಂಬಂಧಪಟ್ಟ ಎಲ್ಲಾ ಕಡತಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಅಪರ ಕಾರ್ಯದರ್ಶಿಯವರಿಗೆ ವಹಿಸಲು ಸೂಚಿಸಲಾಗಿದೆ. 
ಸಭಾಪತಿಯವರ ಆದೇಶಾನುಸಾರ, 

ಕೆ.ಬಿ. ಓಂಪ್ರಕಾಶ್‌, 

ಉಪ ಕಾರ್ಯದರ್ಶಿ, 
ಪಿ.ಆರ್‌. 1083 ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯ. 


110 ೦೦ಟ೧7 ೦ನ (ಓಗಿ೧/(1ಗ7 ಗಿ ಗಿ 
11೦11೯1೦410 
110. ೧೦8(1) 28/2001, 8೩70೩1೦6, 0೩166 : 26 1076, 2012. 


6 1000/70 0೬೦101೩ 0110೦615 ೩1 06171166 10 790/6 1077 1೦1018 507/06 ೦೧ 176 ೮8195 ೧769700760 ೩೦೩/75 1761/ ೧೩೧7೦5, ೦೧ 


೩1೫1೧1೧0 17೦ ೩೦ ೦! 8ಟ06187೧708100, 1.ಆ., 60 /9೩/9; 





























[131776 ೩೧6 06510781100 0816 ೦1 ೧೮೦11167767! ೦೧ ೩181೧1೧0 
5೧//ಟ7115/5117, 1೧6 ೩09 ೦1 50೦೩೧೧೪೩೦೧ 

58/೩8/೩8. 5. 868/5, ೧. 019101 ೩೧೮ 50561075 0೦09, 31-7-2012 
0೩/೩೧೩೦೦1!. 
(ಡಿ. 111೧೩, ಓಿ೮೮11೦೧೩। ೧೮೦15(/೩!, (0817818೩ [೦೩/೧೩ 31-7-2012 
[/.5. 8016170, (ಗ೧೯-2), 88708016 
೧.ಗಿ. 571/೩0185806 1121, 7 ಗಿ೮೮1. 01/ 01/॥ ೩೧7೮ 565510೧5 0609, 31-7-2012 
58708016 0॥/. 
!/.0.5೩0೧16೩7೧೩7೮೩ 7೧/೩5೩೦, |1| ಗಿ೮೮1. 715110 ೩೧೦ 56861075 ಟಟ006, 31-8-2012 
17 
ಔ.1/. 1/21/3೧8೩, 70೦೧/| ಗಿ೮೮1. 01/ ೮1/॥ ೩೧೮ 565510೧9 0೬09, 31-8-2012 
58708016 0॥/. 





8)/ 0/೮0/ 01 176 00016 ೦೧191 ೬5006 
(. 5೦01105೧50 ಡ೧ 
೧.೧. 1084 ೧೯೮೦157೧೬೧ 6೯1೯೧೬1 ॥/೦ 
1161 ೦೦ಟ೫೧7 ೦೯ (ಓ೧॥1/|/ಗ7/ (ಗಿ 
!1೦11೯10411011 
110. ೧೦8(1) 28/2001, 8870೩1೦9, 0೩196: 31*' 01/, 2012. 


1೧. ೦೦೧0೧೪೩0೦೧ 10 1715 ೦11105 [10010810075 ೦! ೦೪೦೧ ೧0730019 6೩81೦೮ 11-5-2012 ೩೧೮ 20-6-2012 ೩೧೮ 1೧ 090೩೧09 10 
೧೬1೦ 118-4 (1) 0೦! ಓ.೦.೧.೮.೧6, ೩೧೮ ೩5 001 ಆಂ%೦/೧7790/! ೦/60/ !020೦. ೧೧ 05 5೧5 2012, 68166 14-6-2012 5870000 15 ೧೦/60) ೩೦೦೦/೮೦6೮ 


10 0೩)/11601 ೦1 ೦೩5೧ ೦೮1/೩1೦೧! 10 108/6 5818// 10 6೩/೧66೮ ೬೦೩/೦ ೩! 1೧ ೦1೦೦1 01 176 1010%//70 191/60 061018| ೦1|೦೦/9, 500/60! 10 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೩೦, ೨೦೧೨ ೬೮೧ 





77847017 ೦1 300 68/5, 1751080 ೦! 240 0೩/6 ೩5 ೦೧ 17ಅ ೮816 ೦1 (761 ೫1೩/71೧0 176 ೩೦9 ೦1 8006780708100 1.6., 30-4-2012 ೩೧೮ 31-5-2012. 


॥! 15 ೦೦11160 17೩1 ೧೦ 2908/1775718! 7೦1೧/೩5 0670170 ೩೦೫/೧೨! 17೮ 5816 ೦1೦೦/5, ೩5 ೦೧ 17೩! 6೮೫೦. 

















5. 110. [12176 ೦1 176 ೦1೦೦/ 0651078000 ॥110/ 10 1616೧779೧1 
1. 5/1. ೧.6. ೧೦//೧೮(೩೧೩[೧ ಗಿ0-700 019110! 1೬೦06, ೧00/60 ॥/.6.1. 30-4-2012. 
2. 5/1. ೦೧೩೧7೧೩೦೩5೩) ೩ 5. 1181801 718110! 8೬೦09, ೧೦/66 .6.!. 31-5-2012 
3. 5/ 811771800೩ ಆ. 08೫1೦೧೧೩೪೩ 715110/ 1೬೦09, ೧೦॥/66 .9.!. 31-5-2012 
6 5/. 5166800೩ !!. 0೦770800೬6೩ 15110/ 1೬೦09, ೧೦॥/60 ೪.9.1. 31-5-2012. 

















8)/ 0/೮6/ 01 176 00016 ೮೧191 ೬5006 
೧. (೧151114 ೧/7 
೧.೧. 1085 ೧೯೮೦157೧೬೧ ೧೯೯೧] 


1101 ೦೦೫7 ೦೯ (ಓ೧/1ಡ7ಗಿ/ ಗಿ 
1101೯101101 
110. ೧೦8(1 4 (3) 2012, 88708/೦16, 0೩166 : 26'” 05, 2012. 


76 ೧/6516170 ೦1100/ 01 176 ೦೦೮0 01 || ಗಿ೮೮|, 01/| 1೮09 ೩೧೮ ಟ!/"0, |/810/, 15 ೦೦೧೦೮//೦೧1)/ ೩0೦0೦171೦೮ ೩5 176 ೧/6516170 


೦1೦9! 01 176 ೦೦೬0 ೦! ೮೮1. 01/॥ 1609, 1/01// (1/3೦೩೧/ ಲಿ೦ಟಗೆ), 1 17777601816 911001 ೩೧೮ ೧1011701 ೦/೮೦[5. 


8;/ 0/೮6/ 01176 ೧100 ೮೦೦೬೧ 
೧. (೧151114 ೧1೧7 
೧.೧. 1086 ೧೯೮157೧4೬೧ ೧೯೯೧] 


1161 ೦೦ಟ೫೧7 ೦೯ (೧11/೧7 ಗಿ 
!1೦11೯1041101/ 
110. ೧೦8(1) 1(೯7೦)/2012, 8870810೦76, 0೩166 : 291” ೪15, 2012. 
76 ೧/೦5/6170 011೦0/ ೦! 176 ೦೦೬0 ೦1 | ಓ೦೮೮1. 191101 ೩7೮ 50861075 ೮609, 0.(. |/27081016 15 ೦೦೧೦೮/7671 ೩0೦1೧106 ೩5 


176 7/51/6170 ಲಿ1109/ ೦! ೯೩೩! 7೩೦ 0೦೮0ಗ-1, 0. 1107081016 (/೩೦೩೧! 0೦೬-0೬೮ 10 190/6೧760! ೦1 5 11/೧0೩78000/6೩ ೮೩೧॥1 


017 30-6-2012). [೧ 9160! 1017 01.07.2012 ೩೧೮ ೧0110/1761 ೦೮0/5. 


8;/ 0/೮/೦176 ೧10೧ ೮೦೬ 
೧. (೧151111/ ೧1/7 
೧.೧. 1087 ೧೯೮157೧೧೬೧ ೧೯೧% 


1101 ೦೦೫7 ೦೯ (ಓ೧/11ಡ7ಗಿ/1ಿ 
1101೯101101 
110. ೧೦8(1) 4(2)/2012, 8870810176, 08166 : 47" 21/, 2012. 


76 ೧/6516170 ಲಿ1109/ 01 176 ೦೦೬೧. 01 || ಓ೦೮೦॥. 01911101 ೩೧೮ 565510೧6 0೦09, ಔ೩/೩೧೩೦೦/7೮ 165 ೦೦೧೦/1೦೧0) ೩0೦1೧106 ೩5 


176 ೧/95$16170 ಲಿ!1109/ ೦! 176 ೦೦೬೧ 01 | ಓಿ೮೮1. 151101 ೩೧೮ 506610೧5 ಟಟ೦09, ಔ೩/೩೧೩೦೮/೮ (/೩೦೩೧! 0೦೬೧), ೫ 17777901816 91601 


೩೧೮ ೧0! 1/17ಆ/ ೦೮೦/5. 


8)/ 0/೮6/0176 ೧100 ೮೦೦೬೧ 
೧. (೧151114 ೧|ಗಿ7 
೧.೧. 1088 ೧೯೮157೧4೬೧ ೧೯೯೧] 


೬೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೩೦, ೨೦೧೨ ಭಾಗ-೨ 





1101 ೦೦೦೧7 ೦ನ (ಗಗ 
1೦7೯೦೩71೦೫ 
110. ೧೦8(1) 1/2012, 8೩70810196, 08166 : 37? 21, 2012. 


5. 1೧ 71008778 11870778008, ೧/೦5/6170 ೦1೦0/, ಗಿ೮61. |೩೦೦೮/ ೮೦ಟಗ, (1೬01 16 11875101766 ೩೧6 005106 ೩5 || ಗಿ, 0161101 


೩೧೦ 56881079 ಟ೦09, 0೩7/೩೮ (೩೦೩/೧! ೮೦೬೧) 1೧ 17೮ 1೧19/99! ೦1 010 560/06 10 18 6601 177775018161/. 
8)/ 0/೮6/ 01 176 00016 ೦೧191 ೬5006 
೧, (೧151114 511477 
೧.೧. 1089 ೧೯೮೦157೧೬೧ 6೯[ಓ೧/( 
1161 ೦೦ಟ೫೧7 ೦೯ (0ಓ೧॥1/|/ಗ7/ಗ (ಗಿ 
[1೦11೯104101 
10. ಆ೦೫8(1) 21 (50) 2012, 8870810196, 0೩166 : 4-7-2012 


76 ೧/6516170 ೦ಗೆ100/ 01 176 ೮೦೮೧ 01 5010/ 01/| 0009 ೩೧೦ 1/0. 7101೬/, 15 ೦೦೧೦೮/1೦೧॥)/ ೩೦೦171೦೮ ೩5 076 ೧/65161೧0 
೦1!106/ 01 176 0೦/೬0 01 7. 01/| 0೮09 ೩೧೦ ಟ1/೯0., 101/, ೮೬/7೦ 176 19೩/೦ 06106 01 5/71. (ಓ.5. 510೩, ೧. ೦1/| 0೦09 ೩೧೮ "0. 
101೬1, 1.6. 11077 24-6-2012 10 9-7-2012 (061), 


8)/ 0೦/೮6/೦1 176 ೧100 ೮೦೦೬೧ 
ಓ.5. 1100 ಗಿ0ಗಿ 
೧.೧. 1090 ೧೯೮೦157೧೬೧ (101011) 
110 ೦೦೦೧7 ೦೯ ಓಓ೧॥1೧ಗಟಗಿ 
1101೯047101 
110. ೧೦8(1) 1/2012, 88೩೧081016, 08166 : 10'" ೩0೦057, 2012. 


17 ೧70೦61110810೦೧ ೦! 1715 ೦1105 ೧00108110೧ ೦! ೫1೦೧ ೧ಟ1700/ 6೮8166 14-6-2010, 0176 ೧/65$16170 ೦11೦9! 01 176 ೮೦೬0 01 || ಗಿ೮61. 
181101 ೩೧೮ 56551075 ಟಟ೦09, 08/70/3೮ 15 ೦೦೧೦೬/7೦೧॥)/ ೩0[೦॥710೦೦೮ ೩5 17ಅ ೧1/6616170 ಲಿಗ109/ ೦! ೩9! 7804 0೦ಟಗ-1 0೧೩೩ರ 
(1/30! ೮೦೬/0), ೫/1 17777601816 69160! ೩೧೮ ೬೧01101761 ೦೮೦/5. 
8/0/6೮61 01176 ೧100 ೮೦೦೬೧ 
೧. (೧151114 ೧/7 
೧.೧. 1091 ೧೯೮157೧4೬೧ ೧೯೯೧] 


ಗ10ಗ ೦೦ಟ೧7 ೦೯ ಓಗ೧/[1ಗ17ಗ(ಗಿ 


1೦71೯1೦/1101/! 
10. ೮೦8. ॥. 292/05, 837೧081016, 0೩೭೦6 : 3-7-2012. 


17 ೧7061110800 ೦! 176 11೧೮/87! ೩7೩7೦೨17761! ೧1೩06 0)/ 176 ೧10೧ ೮೦೬0 ಟ೧೦0/ 11011108100 11೦. ೦೦೫8.1292/05 681606 1-7-2011, 
1೧751086 01 ಗಿ೮61. 567101 01/| 1೦09, [18/೩ (0877808-148/0//2/, 17೮ 507101 01 1009 & ಟ!/೯0., (೧71೩ 15 61/6016 10 11761819 10 74018, 
10/ 2 0೩/5 17 ೩ ೫೦೦॥ (1.6. ೦೧ ಅ%೦0/ ॥/೦«1೧0 17550೩) ೩೧೮ "0೩)/) 1೦ 6190056 ೦! 1೧೮ ೦೩59 161810 10 17 1810 ೦1 ಗಿ೧/೦1೩ ೫೧ 1೧777601816 


61601 ೬011 11/1707 ೦೮೦/5. 
8;/ 0೦/೮6/01 176 ೧100 ೮೦೦೬೧ 
೧. (೧1511110 ೧/೧7 
೧.೧. 1092 ೧೯೦157೧೧ ೦೯[ಓ೧/( 
11051 ೦೦ಟ೫೧7 ೦ನ ೧11೧7 ಗಿ, 511೦/1೦೧೯ 
[1೦11೯104101 
[10. ಆ೦8(! 28/ 2001, 82708109, 0೩196 09 ಓಟ! 2012 


7 01908709 ೦! ೧7೬1೦ 118-/ (1) 0! (ಓ.0.5.೧6. ೩೧೮ ೩5 06/ ಆಂ೪೦/೧/77901 ಲಿ/60/ 110. 70 05 5೧5 2012, 6೮೫೦6 14-06-2012 


5870100 15 0/60) ೩೦೦೦/೮೮೦೮ 10/ 8)/177671 ೦1 ೦೩5೧ ೦೦೬1/೩1೦೧! 10 10೩/೦ 5818// 10 ಔ8/೧606 19೫೦ ೩ 076 ೦1601! 01 176 1010/70 760/66 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೩೦, ೨೦೧೨ ೬೮೩ 





೮010181 0ಗೆ106/9, 500/90 10 ೧೫0೧70೧7 ೦! 300 0೩/5, ೦೧ 17೦ 681ಅ ೦[ 1761 ೩11೩1೧7170 17 ೩೦ಅ ೦1 $ಟ0678778100 1.6, 31-07-2012. 


|! 15 ೦೦ಗ11100 17೩/ ೧೦ 208/1775718! 77೦1೧/ /೩5 670170 ೩೦೩/೧೨! 17೦ 5816 011೦919, ೩5 ೦೧ 17೩! ೮೩೦. 
1... 5/ 8858/೩1, 5. 78೩687೫, 1೧೮ 17೦೧ ೧/1. 7151101 ೩೧7೮ 56851075 ಟಟ೦09, 0೩/೩೧೩೦೦/೦. 


2... 5/1 (ಓಗಿ 1811೧೩ 17೦ 176೧ 0151101 0009, ಗಿ೮೮1107೩| ೧೮೦/$[/೩!, (08/೧%2/೩ 1೦॥೩)/ಟ[(3, 
[/.5. 8016170, (ಗಿ.೧೯-2), 88708019. 


3... 5ಗ ೧.೧. 5೧1/20/8580 1181 176 1೧೦೧ 76 ೮೦1. ೦॥/ 01/॥ ೩೧೮ 56551075 0೮09, 8870೫೦[6 ೦॥/. 


8)/ 0/೮6/ 01 11001016 176 0೧16! 25106, 
೧. (೧1511114, 11/7, 
೧.೧. 1093 ೧015018/ ಆ6೧0/%. 


ಗ10ಗ ೦೦ಟ೧7 ೦೯ ಓಗಿಣ11ಗಿ7ಗಿ ಗಿ, 5ಗಿ110ಗಿ1 ೦೧೯ 


[1೦7171047101/ 
10. 1೦6 950/2005, 8270210196, 2೩1೦6 12% ಳಟ// 2012 


| 0೦/೦156 ೦1 176 0೦%/೦/5 ೦೦೧1೦/7೦೮ ಟ760/ ಗಿ11016 229 01 176 ೮೦೧511೬100 01 17618 ೩೧೮ ೧1೮ 7 01176 100 ೮೦೮೧0 ೦1 (08/7818 
567/09 (೮೦೧೮1೦೧5 ೦! 560/1065 ೩೧೮ ೦೦/೬/7797) ೧೬1೦5, 1973 8೧೦ ೩1 ೦॥7೦/ ೦೪೦/5 69೧೩01೧0 17676010, 1100016 176 ೦೧101 ೮೬5106 19 
01085606 10 561001! ೩೧೮ 1077019 17ಅ 10100//70 ಗಿ551918/1 00150/8/9 ೦! 1೧15 ೦010೦6 10೦ ೦01೦181ಅ ೩5 7೦॥ಟ/0/ ಔ೮೦/15[/೩/9 (ಆ/೦೬೧-ಡ) 17 176 0ಜ/ 
508/6 01 ೧6. 20025-525-22650-600-26250-675-28275, (೧ 1777150186 91601, 17 176 1೩೦೩೧7೦1೦5 500/7 ೩೦೩17511೧01 ೧೩77೦5 :- 
ಸ 5/ (1೬8581೧ 5೧8/01 ಸ ॥೧. 17೮ 8೩೦೩೧7೦/ ೦೩5೦೮ ೮೬೮ 10 190/61769೧1 ೦! 5೧1. 7. 5೩/0|೩ 
0604/0/ 36015118 
2. 5/ ೧೩೦೩/೦೧೮/೩ 080/೩ ಬೂ |೧ 1೧೮ ೩೦೩೧೦/ ೦೩೪೨೦೦ 6೮೬೦ 10 160/617601 ೦! 5/1 (4.1. '/೦೧(೩1೦50, 
760/0/ 0015018 
3. 5/. ೦. ೧೩7೩75೧೩00೩ ಜೂ 7 176 18೩೦೩೧೦/ ೦೩೬5೦೮ ೮೬೦ 10 190/6790 ೦! 51 !/. !/810578೩/, 
760/0/ 0015018 
8)/ ೦/೮6/ 01 1100'016 176 00೧16! 2೬506, 


೧. (೧151111/ 811/7, 
೧.೧. 1094 ೧015018/ 567೧01೩. 


ಗ10ಗ ೦೦ಟ೧7 ೦೯ ಓಗಿಣ/1ಗಿ7ಗ ಗಿ, 5ಗಿ110ಗಿ1 ೦೧೯ 


[1೦71೯1047101/ 
10. 1೦6 774/2012, 8870810196, 0೩1೦6೮ 08% ಓಟ0ಟ೨! 2012 


5/1 0.5. 6/೬೧, 56೧101 ಟಟ೮೦/7001 1/10 ೦! 1೧15 ೦1105 15 61771166 10 790/ಅ 1017 56ಗ/105 ೦೧ ೩181೧1೧0 17 ೩೦9 ೦01 
50[061877081100 .ಅ.!. 17೦ 816/೧000 ೦1 31-08-2012 ೩೧೮ $5( ॥/|॥ 0೮ 76101೦೦ ೦1 ೧0/ ೮೮॥ಅ5 1೧ 1715 ೦1106 ೦೧ 176 8119/7000 01 31-08-2012. 
8)/ ೦/೮6/ 01 11001016 176 00೧16! 2೬5106, 
ಣ. ೦ಗ/4/11೧೧/5ಗರ5( ಗಣ, 
೧.೧. 1095 66151/8/ (ಗಿ೦171೧15118100) 


ಗ10ಗ ೦೦ಟ೧7 ೦೯ ಓಗಿಣ11ಗಿ7ಗಿ ಗಿ, 6ಗಿ110ಗಿ1 ೦೧೯ 


11071೯1೦47101 
110. ೧೦8(1) 19(71)/ 2012, 887081೦019, 08166 17” 00/2012 


6 ೧/6516170 ೦1೦9! ೦! 176 ೦೦೬೧1 01 )೦೦« ಓ061. 010/ 01/॥| ೩೧೮ 5ಅ8510/5 ಟಟ೮09, 88/70೩/೦[6, 15 ೦೦೧೦೮/೮7॥)/ ೩೦0೦1೧1೮೦೮ ೩5 176 
೧/516170 ೦106/ 01 176 ೦೦೮0 01 176 70/1| ಗಿ, 01)/ 01/॥ ೩೫7೦ 50851075 0೦09, ಔ೩/70೩0/6, ೮/70 176 19೩೬೦ 06106 01 51 8818೩15೧೧೩ 
೧. ೨0/1 ಗ0೦61. ೮೦॥)/ 01/| ೩೧೮ 56551075 0೮09, 8870೩019, 1.9. 17೦೧7 05-08-2012 10 30-09-2012 (061). 

8 0/೮67 01176 ೧10೧ ೦೦೬೧, 
(.5. ॥1ಟಿ೧ಗಿ೦ಗಿ!, 
೧.೧. 1096 0191/8/ (0೮101೩) 


೬೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೩೦, ೨೦೧೨ ಭಾಗ-೨ 





110 ೦೦೧7 ೦೯ ಓಗಿ೧!1ರ್ಗಗಿ(ಗಿ, 8ಗಿ೦೧೬೦೧೯ 
11011೯10410 
110. ೧೦8(1) 1/2012, 88೧0810೦16, 08166 04" ಗಿಟ0ಟ51 2012 


76 7/6516100 ೦1೦9 ೦! 17೮ ೦೦೬: ೦1 |1| ಓ೦6|. 0191101 ೩೧7೮ 5688510೧06 0೮09, ೫/೩/೧೩೦1, 18 ೦೦೧೦೮(/೦೧0)/ ೩000171606 
೩5 176 ೧1/5160 ಲಿ!109/ ೦! 1೧7೮ ೦೦೬0 ೦! ೧/1. 0151101 ೩೧೮ 58510೧5 ಟಟ೦09, 2೩/೩೧7೩೦೦/7೮ (/೩೦೩೧! ೮ಿ೦ಟಗ) ೪/7 1777561816 91601 
೩೧೮ ೧111070 ೦/6೮0/5. 
8 0/೮6/ 01176 ೧10೧ ೦೦೬೧, 
೧, (೧15(11/ 6/7, 
೧.೧. 1097 ೧6015018/ ಆ6೧0/%. 


ಗ10ಗ1 ೦೦ಟ೧7 ೦೯ ಓಗಿ೧ಣ/1ಗಿ7ಗಿ ಗಿ, 5ಗಿ110ಗಿ1 ೦೧೯ 


11011೯10471011 
110. ೧೦8(1) 2/2012, 88೩೧081016, 08166 04" ಗಿಟ0ಟ51 2012 


76 ೧/6516170 ಲ10೦9/ ೦1 176 ೦೦೬೧: 01 56710/ 01/|| 21೦೦೮ ೩೧೦ 0/0, 0/೩/7/7೩೦11 15 ೦೦೧೦೮/7೦೧1) ೩0೦17106 ೩5 176 ೧/$161೧0 
೦1೦6! 01 176 ೦೦೬01 0! || ಓ೮೮1. 50710/ 01/॥ 1೦09 ೩೧೮ 1/೯0, 7೩/೩೧೩೦೦[6, ೫೧ ೩ 6160000 10 1176/1816 17 5816 ೦೦೮0 1೧/66 68/5 17 ೩ 
೦೦ 1.೮., ೦೧ 9೫೦7/ ೫೦/1೧70 10768), 7ಅ56/ ೩೧೮ //೦೮17ಅ56೩/, ॥/(೧ 17717601816 91100! ೩೧೮ ೧0110701 ೦/೮೦[5. 
8/ 0/೮6/ 01176 ೧10೧ ೦೦೬೧, 
೧. (೧151114, ೧11/7, 
೧.೧. 1098 ೧015018/ ಆ6೧0/%. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 343 ಸಅಸೇ 2012, ಬೆಂಗಳೂರು, ದಿನಾಂಕ: 10-07-2012. 


ಸ್ಥಳನಿರೀಕ್ಷಣೆಯಲ್ಲಿರುವ ಶ್ರೀ ಎ. ಮುನಿಯಲ್ಲಪ್ಪ ಸರ್ಕಾರದ ಅಪರ ಕಾರ್ಯದರ್ಶಿ, ಇವರನ್ನು ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 140 
ಸಅಸೇ 2012 ದಿನಾ೦ಕ 02-06-2012 ರಲ್ಲಿ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಅಧೀನದಲ್ಲಿ ಹೊಸದಾಗಿ 
ಸೃಜಿಸಲಾಗಿರುವ ಎಂ.ಪಿ.ಎಲ್‌.ಎ.ಡಿ.ಎಸ್‌. ವಿಭಾಗದ ಅಪರ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಿ ಆದೇಶಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಲಕ್ಷ್ಮೀನಾರಾಯಣ ರಾವ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1099 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. (ಸೇವೆಗಳು-3). 


ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಇ 92 ಮಇಸೇ 2012, ಬೆಂಗಳೂರು, ದಿನಾಂಕ: 09-07-2012. 


ಶ್ರೀ ಬಿ.ಇ. ಗೋವಿಂದರಾಜು, ಹೆಚ್ಚುವರಿ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ ಪ್ರಸ್ತುತ ನಿಯೋಜನೆ ಮೇಲೆ ಮಂಡ್ಯ ಸರ್ಕಾರಿ ವೈದ್ಯಕೀಯ 
ಶಿಕ್ಷಣ ಸಂಸ್ಥೆಯ ಮುಖ್ಯ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವೈದ್ಯಕೀಯ ಶಿಕ್ಷಣ 
ಇಲಾಖೆಯಿಂದ ಹಿಂಪಡೆಯಲಾಗಿದೆ ಹಾಗೂ ಸದರಿಯವರ ಸೇವೆಯನ್ನು ಬೃಹತ್‌ ಬೆ೦ಗಳೂರು ಮಹಾನಗರ ಪಾಲಿಕೆಗೆ ನಿಯೋಜನೆ ಮೇಲೆ ನೇಮಿಸುವ 
ಸಲುವಾಗಿ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವ ಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1100 ಸಹಕಾರ ಇಲಾಖೆ. 


